0 ಕರ್ನಾಟಕ ವಿಧಾನ ಪರಿಷತ್ತು ಮ 


ಚುಕ್ನೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


39 (7) 


2. ಸದಸ್ಯರ ಹೆಸರು : ಶ್ರೀ ಸುನೀಲ್‌ ವಲ್ಯಾಪರ್‌ ೦ 
(ವಿಧಾನಸಭೆಂಖದ ಚುನಾಯುತರಾದವರು) 
ತ. ಉತ್ತರಿಸುವ ದಿನಾಂಕ ' 15.೦2.2೦೭೭ | 
4. ಉತ್ತರಿಸುವ ಸಚಿವರು ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 
ಕ್ರ.ಸಂ » ಪ್ರಶ್ನೆ ಉತ್ತರೆ 


ಕಳೆದ ಮೂರು ವರ್ಷಗಳಲ್ಲ ಕೈಗಾರಿಕಾ 


ಪ್ರದೇಶವನ್ನು ಅಳವಡಿಸಿ, ಹಂಚಿಕೆ 
ಮಾಡುವಂತೆ ಕೋರಿದ ಕಂಪನಿಗಳ 
ಸಂಖ್ಯೆ ಎಷ್ಟು: ಮತ್ತು ಅವು ಯಾವುವು: 
(ಮಾಹಿತಿ ನೀಡುವುದು) 


ಕೆ.ಐ.ಎ.ಡಿ.. ವತಿಯಂದ ಕಳೆದ ' ಮೂರು 
ವರ್ಷಗಳಲ್ಲ ರಾಜ್ಯದ ಕೈಗಾರಿಕಾ ಪ್ರದೇಶಗಳಟ್ಲ ಒಟ್ಟು 
2೭16 ಉದ್ದಿಮೆದಾರರಿಗೆ 3834.9೦ ಎಕರೆ ಜಮೀನನ್ನು: 


ಹಂಚಿಕೆ ಮಾಡಲಾಗಿದೆ. 


ವಿವರಗಳನ್ನು ಅನುಬಂಧ-1 ರ್ಣ ಒದಗಿಸಿದೆ. 


(ಆ) 


ಕೈಗಾರಿಕಾ ಉದ್ದೇಶಕ್ಕಾಗಿ ಸರ್ಕಾರವು 
ಎಲ್ಲೆಟ್ಲ ಭೂಮಿಯನ್ನು 
ಸ್ವಾಧೀನಪಡಿಸಿಕೊಂಡಿಬೆ: 


ಕಳೆದ ಮೂರು ವರ್ಷಗಳಲ್ಲ ಕೆ.ಐ.ಎಡಿ.ಜ. 
ವತಿುಂದ ಸ್ಥಾಧೀನಪಡಿಸಿದ ಜಮೀನಿನ ವಿವರ ಈ 
ಕೆಕಕಂಡಂತಿದೆ:- 


ಕೈಗಾರಿಕಾ ಪ್ರದೇಶ 5177-25 ಎಕರೆ 


ಏಕಘಟಕ ಸಂಕೀರ್ಣ 4621-35 ಎಕರೆ 


ಬಟ್ಟು 


9799-2೦ ಎಕರೆ 


(ಇ) 


ಸ್ವಾಧೀನಪಡಿಸಿಕೊಂಡ ಭೂಮಿಗೆ ಸರ್ಕಾರ 
ನಿಗದಿಪಡಿಸಿದ ಮಾನದಂಡ, ನಿಗಧಿ. 
ಹಂಚಿಕೆ ಮತ್ತು ಕ್ರಮಗಳ ವಿವರಗಳೇನು; 


ಕೆ.ಐ.ಎ.ಡಿ.ಟ. ವತಿಯುಂದ ಕೈಗಾರಿಕಾ 
ಪ್ರದೇಶಗೆಳಲ್ಲ ನಿವೇಶನಗಳನ್ನು ಹಂ೦ಜಕೆ ಮಾಡಲು ಇರುವ 


ಮಾನದಂಡಗಳನ್ನು ಅನುಬಂಥ-2ರಣ್ಲ ಒದಗಿಸಿದೆ. 


£ 


(ಈಲ | ಹಂಚಿಕೆ ಪಡೆದ ಕಂಪನಿಗಳು ' 
ಕಾರ್ಯಾರಂಭ ಮಾಡಿರುತ್ತವೆಯೇ: : 
ಮಾಡಿದ್ದಲ್ಲ. ಸ್ಥಳೀಯ ಕೆಲಸಗಾರರನ್ನು 
ನೇಮಿಸಿಕೊಳ್ಳಲಾಗಿದೆಯೇ; ಇಲದಿದ್ದಳಿ. 
ಶೀಘ್ರವಾಗಿ ಪ್ರಾರಂಭಿಸುವ ಬಣ್ಣೆ ಸರ್ಕಾರದ 
ವತಿಯಂದ ಕ್ರಮ ಕೈಗೊಳ್ಳಲಾಗಿದೆಯೇ 


ಕೆ.ಐ.ಎ.ಡಿ.ಅ.ಯೆಲ್ಲಿ ಪ್ರಸ್ತುತ ಇರುವ 
ನಿಯಮಗಳಪ್ಪಯ ಎಂ.ಎಸ್‌.ಎಂ.ಇ 'ಮೆತ್ತು ಬೃಹತ್‌. 
ಉದ್ದಿಮೆದಾರರು. ಹಂಚಿಕೆ ಪಡೆದ ಜಮೀನಿಗೆ ಗುತ್ತಿಗೆ 
ಕರಾರು ಪತ್ರ ನೆರವೇರಿಸಿದ ದಿನಾಂಕ್ಷದಿಂದ ಮೂರು 
ವರ್ಷಗಳ ಅವಧಿಯಲ್ಲ ಹಾಗೂ ಮೆಗಾ, ಅಲ್ಲಾಮೆಗಾ 


ಮತ್ತು ಸೂಪರ್‌ ಮೆಗಾ ಉದ್ದಿಮೆದಾರರಿಗೆ ೮| ): 


ವರ್ಷಗಳ ಅವಧಿಯಲ್ಲಿ 
ಅನುಷ್ಠಾನಗೊಳಿಸಲು ಕಾಲಾವಕಾಶವಿರುತ್ತದೆ. 


ಯೋಜನೆಯನ್ನು 


ಉದ್ದಿಮೆದಾರರು 


ನೆರವೇರಿಸಿಕೊಳ್ಳುವ ಗುತ್ತಿಗೆ ಕರಾರು ಪತ್ತದಲ್ಲ 


ಕೈಗಾರಿಕಾ ನೀತಿಯವಪ್ವಯ ಉದ್ಯೋಗ: ಕಲ್ಪಸಲು 
ಹಾಗೂ ಜಮೀನು ಕಳೆದುಕೊಂಡ ಭೂ ಸಂತ್ರಸ್ಥರ ” 
ಕುಟುಂಬದವರಿಗೆ ಕನಿಷ್ಠ ಒಂದು ಉದ್ಯೋಗ್ಗ ; 


ನೀಡಲು ಅವಕಾಶ ಕಲ್ತಸಲಾಗಿದೆ. 


ಈ ಅವಧಿಯಲ್ಲ ಯೋಜನೆ ಅನುಷ್ಠಾನಗೊಆಸದ 
ಪಕ್ಷದಲ್ಲ ಹಂಚಕೆ ದರದ ಶೇಕಡಾ 2ರಷ್ಟು ದಂಡ 
ವಿಧಿಸಿ 1 ವರ್ಷ ಹೆಚ್ಚುವರಿ ಕಾಲಾವಕಾಶ 'ಮತ್ತು 
ಹಂಚಿಕೆ ದರದ ಶೇಕಡಾ ಲರಷ್ಟು ದಂಡ ವಿಧಿಸಿ 
ಹೆಚ್ಚುವರಿ 


ಮತ್ತೊಂದು ವರ್ಷ " ಕಾಲಾವಕಾಶ 


ನೀಡಲಾಗುತ್ತದೆ. 


ಸಂಖ್ಯೆ: ಪಿಐ 24 ಐಎಪಿ (ಇ) 2೦೭2 


ಬೃಹತ್‌ ಮತ್ತು ಮಧ್ಯಮ ಕೈಗಾರಕೆ ಸಚಿವರು 


ಮಂಡಳಯೊಂದಿಗೆ | - 


Annerure % AC . SI(1Y 


Karnataka Industrial Area Development Board 


K List of altotment of 2018-19, 2019-20, 2020-21 (Year Wise) 


<I ; 2018-19 2019-20 2020-21 
No: Name of District Industrial Area No. of Unit Extent in No. of Unit Extent in No. of Unit JExtent in acres 
{ - acres acres 
K TT 
1 Kittur; K 39 18.63 14 6.75 12 5.75 
k K IN 
- 2 Navanagar Agrotech Paik 1 0.12 1 0.21 0 0.00 
[4 —— 
3 Mahalbhagyat 0 | 000 | 3 2.00 1 0.33 
; s 
Aliyabad Block-ll 3 3.10 0 0.00 [ 0.00 
7 —— —— ] 
4 |YADGIR KADECHUR 21 33 8 13 17.23 45 241.7 
JESCO | 0 0_. 1 0.08 c__ TT 0] 
OO — Kenjal Village 0 0 0 [ 1 | 15903 
| karnad 0 0 1 0.25 0 0 
HT Ue 
re Lo | 7 
| ‘6°: [Udupi  [Nandikor 5 | 937 | 4 1.17 4 | 583 
OT] Belapu 1 0.25 _ 7 5.07 16 10.04 
iar: | —o 0 13 | 63 5 [13 
Vasanthanarasapura 1st Phase _| 28 55.36 r 21 | 21.74 6 [ 4.08 
| osanthanaresapira 2nd Paes 124 9763 | 74 68.24 18 18.75 
| 0 0 | 64 21.74 6 408 
Vasanthanarasapura 3rd Phase ] 7 
Vasanthanarasapura 3rd Phase | 
NN Japanese Industrial Township | 0 0 1 [ 18.47 0 0 ; 
| 8 Balai | Sankelapure 2nd Pahse | 8] 3 | 1 0.25 p | 145 
Ballari Suc 0 0 1 43.35 2 76,14 
Ny Se T] — 1 
9 |Raichur Raichur Growth Center _, 8 3 2 25 2 3 
| —T IN / | 1 
Deosugur 1 0.5 0 0 0 0 
oe L_ | 


Fl 
pS 
5 


— 


Jars [ 7 I 4.15 
Manvi | 1 2 
[ink | / 
Kapnoor 3rd Phase 13 7 5.5 
Nandur Kesaratagi 1st phase 8 4 & 1 r 
- Hl + —— - 
Womens Park | 62 | 7.16 \ 
IN | 
Jeers Phase 10 | 867 R p 1 
~ ; — 
Narasapura 1 0.5 Wi 2.89: 4 6.6 | 
[ky —- 
\Jakkasandra 4 6.25 | 10 7.69 ;. 4 4.5 
—— —— — 
[ |Vemgal 27 17.03 | 26 [ LAN 14 ~~ 
Chickkaballapura |Gowribidanuru 1st Phase 0 0 1 1 | 0 ' 0 
— —T - ; 
Gowribidanuru 2nd Phase 6 5861 | 4 | 209 [ 8 122 
1 K 
: f 
13 [Shivamogga Sanda 4 3.49 / 2 8 1.43 ; 9 | 8.07 
— — —— 
[ Devakathikoppa- Auto Complex 3 0.2 0 | 0 | 0 0 
| [Devakathikoppa 4 | 3402 | 9 | 952] | 3 Le 
T T Hl 
L 14 |Mysuru Hebbal 0 0 1 0.07 IN 
—— — —— - 
If Hebbal Housing Industrial Area 1 0.06 [ 0 
Women's Park-Phase-1, Thandya ; 
~ 0 0 70 2179; |» 
—- |2nd Phase 1.A. H 
Women’s Park-Phase-2nd , 
L J \Thandya 2nd Phase |.A. 


Koorgally. 


— 


16 |Chamarajanagar 


Hebbal 2nd Phase 


Badanageppe & Kellamballi 


- 17 |Bidar Naubad 


PRY 
[ed 


Bengaluru Rural |JObadenahalli 


pa 
0 


20 | Bangalore Urban JATTIBELE 


Ramanagra 


| 
pug 


0 0 [3 1 T 08 
Kolhar 1st Phase 2 0.69 T 1.01 CN EE 
H TT 
Kolhar 2nd Phase . 2 L 1.54 19 | 17.36 45 15.23 
p 
Humhabad 6 -! 515. | 4 3.54 2 | 2.18 
—— — - T- 
Hassan Growth Centre K 4 725 | 1- 0.09 7 6.27 
Hassan Growth Centre ml I TT 
Sublayout-ll 1 1 0 0 3 I 2 
Hassan Growth Centre "} K 
Sublayout.IV 3 3.89 | 6 | 62.5 6 3.5 
Pharamceutical SEZ 1 6.19 § 2 17.2 1 KN 0.12 
B.Katihalli 0 0.00 0 0 1 0.12 
ಎ al 
15 | 1630 23 17.95 4 1.05 
Adinarayanahosahall 0 0.00 | 4 91.6 17 43.29 
AVVERAHALLI 60 7 7875 | 41 161.24 30 | 35.08 
SOMPURA | 6 | 67 | 3 | 1452 0 | 000 
SOMURA Il PHASE | 1 | 135 | 0 | 0 0 | 000 
KAMBLIPURA 0 000 | 1 | 25 0 0.00 
1 1.1 IR 0 | 0 0.00 | 0.00 
SADARMANGALA 1 0.11 0 | 0 0 L__ 0.00 
[Aerospace Park 48 53.47 72 99.18 1 1.05 
Aerospace Park SEZ 3 12.08 7 | 17.48 3 | 248 
Hardware Park 20 21.57 18 41.60 2 5.50 
r 
IT Park 16 161.57 16 34.90 13.00 29.38 
—— 
BOMMSANDRA-JIGANI LINK K 187 o 0 0 | 0 
ROAD: - | I 
BOMMASANDRA IV PHASE 1 0.50 0 | 0 0 | 0 
HAROHALLI | PHASE 1 1.99 0 0 2 | 0.91 
i 


N Ie 
. HAROHALLI || PHASE ಕಡ್‌ 1.70 4 L 2.00 1 0.25 | 
- HAROHALLI IH PHASE 0 ರಿ 0 0 2 39.30 
Ne 7 
HAROHALLI IVPHASE 0 0 | 0 0 | 230 | 316.93 
Bidadi 0 0 1 020 | 0 0.00 
hd yA 
BIDAD! Il PHASE | SECTOR. 9 0 1 2.01 0 0.00 
[ವ | Sel ಎ | } 
BIDADI I PHASE Il SECTOR 0° 0 1 0.22 0 0.00 
ಮ a l 7 
22 Dharwad Mummigatti 0 0.00 0 0: 1 25.00 
iw 4 ES NEC r — - WE J 
Kelageri 2 9.00 0 0; 0 - 0.00 
i | 
Rayapur 1 r 0.34 1 0.49: 0 0.00 
ಘ ಾ ie - ಮ ಗ್‌ 
Belur J 1 1.49 8 * 5.75; 4 
py 
Gamanagatti 16 20.60 . 4 1.19 5 
ನ . —! 
Gamanagatti Women's Park | 0 0.00 $ 1 | 1.5 : 61 
Narasapur | [B47 272; 0 
Nd | 383.88 7 760 1280.88 


A 
ಕಾರ್ಯದರ್ಶಿ-1 
ಕರ್ಣಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ 
ಕೇಂದ್ರ ಕಛೇರಿ, ಬೆಂಗಳೂರು. 


ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, ಬೆಂಗಳೂರು' 


ಅನುಬಂಭ-ಫ್ರಿ, k 


ಕೈಗಾರಿಕಾ ನಿವೇಶನಗಳ ಹಂಚಿಕೆಯ ನಿಯಮಾವಳಿಗಳು 


ಕೈಗಾರಿಕಾ ಉದ್ದೇಶಿತ ಯೋಜನೆಗಳಿಗೆ ಸರ್ಕಾರವು ಭೂಮಿಯನ್ನು ಕೆಐಎಡಿಬಿ 
ಮೂಲಕ ಕೈಗಾರಿಕೆಗಳಿಗೆ ಹಂಚಿಕೆ ಮಾಡಲು ಈ ಕೆಳಕಂಡ ಸಕ್ಷಮ ಪ್ರಾಧಿಕ್ಷಾರಗಳಿಂದ ' 
; ನಅಸುಮೋದನೆ ಪಡೆದ ನಂತರ, ನಿಗದಿತ ಅರ್ಜಿ ನಮೂನೆಯೊಂದಿಗೆ ಮಂಡಳಿಯ ಕೇಂದ್ರ 
ಗಾ ಛೀರಿಗಳಿಗೆ - “ವಲಯ” ಕಛೇರಿಗಳಿಗೆ”: “ವಿವೆಕಪನ “ಹಂಚಿಕೆಗಾಗಿ `ಅರ್ಡಿಗನನ್ನಾ” 
ಸಲ್ಲಿಸಬೇಕಾಗುವುದು. 


[ಕರ್ನಾಟಕ ಸರ್ಕಾರದ ಸನಾ ನ್ಯ ರೊ. 500 ಕೋಟಿಗಳಿಗೂ "ಮೀರಿದ ಬಂಡವಾಳ 
ಮುಖ್ಯ, ಮಂತ್ರಿಗಳ ಅಧ್ಯಕ್ಷತೆಯಲ್ಲಿನ | ಹೂಡಿಕೆಯ ಯೋಜನೆಗಳನ್ನು ಪರಿಶೀಲಿಸಿ, 
[ರಾಜ್ಯ ಉನ್ನತ ಮಟ್ಟದ ಒಪಿಸೆ | ಅನುಮೋದನೆ ನೀಡಲಾಗುವುದು. | 


ಸರ್ಕಾರದ" ' ಮಾನ್ಯ ರಾಜ್ಯದಲ್ಲ'ಕ:'15 'ಕೋಟಗಳಿಗಂತ ಹೆಚ್ಚನ ಮತ್ತು! 
ತ್ತು ಮಧ್ಯಮ: ರೂ. 500 ಕೋಟಿಗಳ ಒಳಗಿನ ಬಂಡವಾಳ | 

ಮಂತ್ರಿಗಳ ' ಹೂಡಿಕೆಯ ಕೈಗಾರಿಕಾ ಯೋಜನೆಗಳನ್ನು ಪರಿಶೀಲಿಸಿ, 
ರಾಜ್ಞ ಮಟದ | ಅನುಮೋದನೆ ನೀಡಲಾಗುವುದು. | 
ಒಪ್ಪಿಗೆ ನೀಡುವ, 


[ಆಯಾ `ಚಿತ್ಲಗತ" ಜಿಲ್ಲಾಧಿಕಾರಿಗಳ ರೂ.15 'ಕನಡಗಳಿವರಗ ಬಂಡವಾಳ ಮಾಡುವ ಇವ 
| ಅಧ್ಯಕ್ಷತೆಯಲ್ಲಿನ ಜಿಲ್ಲಾ ಮಟ್ಟದ | ಕೈಗಾರಿಕಾ ಘಟಕಗಳ ಅರ್ಜಿಗಳನ್ನು ಪರಿಶೀಲಿಸಿ, | 
೦8 ಗವಾಕ್ಷಿ ಸಮಿತಿ. : ಅನುಮೋದನೆ ನೀಡಲಾಗುವುದು. 


ನಿವೇಶನ ಕೂಳು ನಿಗದಿತ ಅರ್ಜಿಗಳ ಜೊತೆಯಲ್ಲಿ ಈ ಕೆಳಕಂಡ ದಾಖಲೆಗಳೊಂದಿಗೆ 


ಕೆ.ಐ.ಎ.ಡಿ.ಬಿ. ಛೇರಿಗೆ ಅಧವಾ ಜಿಲ್ಲಾ ಕೈಗಾರಿಕಾ ಕೇಂದ್ರ ಕಛೇರಿಗೆ 
ಸಲ್ಲಿಸುವುದು. pt ರು ನಗರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ 


ಛೂ 
ರಾಮನಗರ ಜಿಲ್ಲೆಗಳ ಳಲ್ಲಿವ ಕೈಗಾರಿ ನ 


* ವಿವರವಾದ ಯೋಜನಾ ವರದಿ ದ್ವಿಪ್ರತಿಯಲ್ಲಿ 


* ಸಂಘದ ವಿವರಣಾ ಪತ್ರ ಮತ್ತು ನಿಯಮಾವಳಿಗಳು /ಪಾಲುಗಾರಿಕೆ ಕರಾರು ಪತ್ರ/ 
ಮೆಮೊರೆಂಡಮ್‌ ಅಂಡ್‌ ಆರ್ಟಿಕಲ್‌ - ಆಫ್‌ ಅಸೋಷಿಯೇಷನ್‌ 
ಅನ್ನಯಿಸುವಂತೆ ದ್ವಿಪ್ರತಿಯಲ್ಲಿ. ' ; ಕ 


* ಭೂಮಿಯ ಉದ್ದೇಶಿತ ಉಪಯೋಗವನ್ನು ಸೂಚಿಸುವ. ನಕ್ಷೆ 
೪ ಮುಂಗಡ ಠೇವಣಿಯಾಗಿ ಎಕರೆಯೊಂದರಕ್ಕೆ ರೂ. 5000/-ಗಳು. 


* ರಾಜ್ಯ ಉನ್ನತ ಮಟ್ಟದ ಅನುಮೋದನಾ ಸಮಿತಿ / ರಾಜ್ಯ ಮಟ್ಟದ ಏಕ ಗವಾಕ್ಷಿ ಸಮಿತಿ 
/ ಜಿಲ್ಲ ಮಟ್ಟದ ಏಕ ಗವಾಕ್ಷಿ ಸಮಿತಿ ಅನುಮೋದನಾ ಪತ್ತ. ಹ 


ಕೈಗಾರಿಕಾ ನಿವೇಶನಗಳ ಧಂ ಹಾವತಿಸುವ ನಿಯಮಗಳು 


0 


| ಗ್ರಾಮಾಂತರ, Ku . ಕೋಲಾರ. | | ಹಂಚಿಕೆಯ ಬೆಲೆಯ ' 5 30 ರಷ್ಟು 
.- ತುಮಕೂರು, ಮೈಸೂರು, ಹಾಸನ, | ಹಣವನ್ನು : ಮುಂಗಡವಾಗಿ | 


":: ದಾರವಾಡ ಮತ್ತು ದಕ್ಷಣ ಕನ್ನಡ ಜಿಲ್ಲೆಗಳ | ಪಾವತಿಸುವುದು. 


| ಕೈಗಾರಿಕಾ ಪ್ರದೇಶಗಳ (ಆ. ನಿವೇಶನ್ನ: ಹಂಚಿಕೆಯಾದ ದಿನದಿಂದ | 


*_ಉಧ್ಯೋಗ._.ಆಧಾರ್‌. ನೋಂದಣಿ. ಪ್ರಮಾಣ ಪತ್ರೆ 


| ನಿವೇಶನ ಜೆಲೆಯನ್ನು ಪಾವತಿಸುವ ವಿಧಾನ | 90 ದಿನಗಳೆ ಒಳಗಾಗಿ ನಿವೇಶನದ ಬಾಕಿ 


(ಸಾಮಾನ್ಯ ವರ್ಗದ 'ಉದ್ದಿಮುದಾರರಿಗ | 70% ಬೆಲೆಯನ್ನು ಪಾವತಿಸುವುದು. 
“ರಾಜ್ಯಡ' ಉಳಿದ ಷ್ಥಸ 
ಪ್ರದೇಶಗಳ ನಿವೇಶನ "ತೆಯನ್ನು | ಯ ಬೆಲೆಯ ಶೇ 20 ರಷ್ಟು ಹಣವನ್ನು 
; ಪಾವತಿಸುವ ವಿಧಾನ. (ಸಾಮಾಸ್ಯ ವರ್ಗದ ಮುಂಗಡವಾಗಿ ಪಾವತಿಸುವುದು. 


' ಉದ್ದಿಮೆದಾರರಿಗೆ) " ' ಜನಿವೇಶನ ಹಂಚಕೆಯಾದ ದಿನದಿಂದ 
| 9೦ ದಿನಗಳ' ಒಳಗಾಗಿ ನಿವೇಶನದ ಬಾಕಿ 
i 80% ಬೆಲೆಯನ್ನು ಪಾವತಿಸುವುದು. 


| 
i 
[ 
H 
} 
l 


(ಮಹಿಳಾ ್‌ ಉದ್ದಿಮೆದಾರರುT9 ಅರ್ಜಿಯ ಇನ ನಷ ಹೆಂಚಿಕೆ" # 
| ನಿವೇಶನದ ಬೆಲೆಯನ್ನು ಪಾವತಿಸುವ ಯ ಬೆಲೆಯ ಶೇ. 10 ರಷ್ಟು ಮೊತ್ತವನ್ನು 
ವಿಧಾನ. ಮುಂಗಡ ಠೇವಣಿಯಾಗಿ ಅರ್ಜಿಯ "ಜೂತೆ 
ಪಾವತಿಸುವುದು. 
ಆ. ನಿವೇಶನ ಹಂಚಿಕೆಯಾದ ದಿನದಿಂದ 


ಭಾ ಮೊನ | 


180 ದಿನಗಳ ಒಳಗಾಗಿ ನಿವೇಶನದ ಬಾಕಿ 


ಗ 'ಜೆಲೆಯನ್ನು ಐ ಪಾಪತಿಸುವುದು. 


ಹಿಂದುಳಿದ ಇನಡಪಹ ಅಲ್ಪಸಂಖ್ಯಾತೆರು,' 
| ಅಂಗವಿಕಲ ಉದ್ದಿಮೆದಾರರು ಮತ್ತು | 
| ಸೈನಿಕರು ನಿಪೇಶನದ ಬೆಲೆಯನ್ನು | 
ವ ವಿಧಾನ. | | 


§ 
| 


| ಉದ್ದಿಮೆದಾರರು 


ಪಂಗಡದ | ಉ.ಮಂಡಳಿಯಿಂದ 


ಇ ಬೆಲೆಯ ಶೇ. 
ಮೊತ್ತವನ್ನು ಮುಂಗಡ 
ಅಜಿನೆಯ ತಿ ಪಾವತಿಸುವುದು. 


20/30 


ನವೇತನ್‌ `ಹೆಂರ್ಟ್‌' 
ರಷ್ಟು | 
ಠೇವಣಿಯಾಗಿ | 


| ಈ. ನಿವೇಶನ ಹಳಬರ ದಿನದಿಂದ 6 | 


ಸಮ ತ್ರೈ ತ್ರೈಮಾಸಿಕ 
ನಿವೇಶನದ. ಬಾಕಿ ಶೇ.80/70 ಜೆಲಬೆಯನು 
ಪಾವತಿಸುವುದು. 


[ಫಿ 


2 


ಕಂತುಗಳಲ್ಲಿ | 


ಪರಿಶಿಷ್ಟ ಜಾತಿ ಮತ್ತು 


ವ್ಸ ; 


i ಪರಿಶಿಷ್ಟ ಪಂಗಡದ ಉದ್ದಿಮೆದಾರರಿಗೆ 
| "ಹಂಚಿಕೆ ಮಾಡಲಾಗುವ ಜಮೀನಿನ ಹಂಚಿಕೆ ' 
|" ದರದಲ್ಲಿ ಶೇ75ರ ರಿಯಾಯಿತಿಯನ್ನು ' 

ನೀಡಲಾಗುವುದು ಮತ್ತು ಈ ಮೊತ್ತವನ್ನು; 

ಸರ್ಕಾರದಿಂದ SCP/TSP ; 
ಯೋಜನೆಯಡಿ ಬಿಡುಗಡೆಯಾಗುವ 
ಅನುದಾನದಲ್ಲಿ ಹೊಂದಾಣಿಕೆ ; 
ಮಾಡಿಕೊಳ್ಳಲಾಗುವುದು. | 

/ಊ. ಮಂಡಳಿಯು ಪರಿಶಿಷ್ಟ ಜಾತಿ ಮತ್ತು. 


| ಮೊತ್ತವನ್ನು 


ಟು 


ಪರಿಶಿಷ್ಟ 


ನೀಡುವುದು. 


ಹಣವನ್ನು 8 


ನೀಡಿದ “ದಿನಾಂಕದಿಂದ 
ಮಾಡಿಕೊಳ್ಳುವುದು ಮತ್ತು 
ನಿಗದಿತ 


. ನಿವೇಶನ ಹಂಚಿಕೆ ದರದ ಬಾಕಿ ಶೇ. 15 ರ; 
ಸಮ ತ್ರೈಮಾಸಿಕ ಕಂತುಗಳಲ್ಲಿ ; 
ಶೇ.10 ರಷ್ಟು ಬಡ್ಡಿಯೊಂದಿಗೆ ಸ್ಪಾಧೀನಪತ್ತ | 
ವಸೂಲಾತಿ | 

ಸದರಿ ; 
ಅವಧಿಯಲ್ಲಿ | 


ಪಂಗಡದ ಉದ್ದಿಮೆದಾರರಿಂದ 
ನಿವೇಶನ ಹಂಚಿಕೆ ದರದ ಮೇಲೆ ಶೇ.10ರ ; 
ಹಣವನ್ನು ಅರ್ಜಿಯ ಜೊತೆಗೆ ಪ್ರಾರಂಭಿಕ | 
ಠೇವಣಿಯನ್ನಾಗಿ ಪಾವತಿಸಿಕೊಂಡು ಹಂಚಿಕೆ ; 
ಪತ್ರ ನೀಡುವುದು ಮತ್ತು ಸ್ಪಾಧೀನ ಪತ್ರ: 


| ಪಾವತಿಸುವ ಪಕ ಉದ್ರಿ ನಾವಾನರಾಡ | 
| ಸೂಕ್ತ ಮುಚ್ಚಳಿಕೆ .ಪತ್ರ। 
| ಪಡೆದುಕೊಳ್ಳಲಾಗುವುದು. | 
| |] 


f 
| 
| 
| 
| 
j 


, ಹಂಚಿಕೆಯಾದ ನಿವೇಶನದ ಪೂರ್ಣ ಮೊತ್ತವನ್ನು ಪಾವತಿಸಿದ ನಂತರ ಹಂಚಿಕೆಯ 
ದೃಢೀಕರಣದ ಪತ್ರವನ್ನು ನೀಡಿ ನಿವೇಶನದ ಸ್ಥಾಧೀನ ಪತ್ರ ನೀಡಲಾಗುವುದು. ನಂತರ. 


ನ ಗುತ್ತಿಗೆ “ಕರಾರು 'ಪತ್ರನನ್ನ ರಷಕಸರಾುವುವು (02 ಎಕರೆ ವಿಸೀರ್ಣದ ವರೆಗೆ 10 
' ವರ್ಷ ಗುತ್ತಿಗೆ ಅವಧಿಗೆ ಗುತ್ತಿಗೆ ಮತ್ತು ಮಾರಾಟ ಕರಾರು ಪತ್ರ ನೆರವೇರಿಸಲಾಗುವುದು. 02 
ಎಕರೆಗೆ ಮೇಲ್ಪಟ್ಟ ವಿಸ್ತೀರ್ಣಕ್ಕೆ 99 ವರ್ಷ ಗುತ್ತಿಗೆ ಅವಧಿಗೆ ಗುತ್ತಿಗೆ ಕರಾರು ಪತ್ರ 
ನೆರವೇರಿಸಲಾಗುವುದು) ಹಾಗೂ ಏಕ ಘಟಕ ಸಂಕೀರ್ಣ ಯೋಜನೆಗಳಿಗೆ ಜಮೀನು 
ಹಂಚಿಕೆಯನ್ನು 15 ವರ್ಷಗಳ ಗುತ್ತಿಗೆ ಮತ್ತು ಕ್ರಯದ ಆಧಾರದ ಮೇಲೆ ಗುತ್ತಿಗೆ ಕರಾರು 

ಪತ್ರ ನರವೇಸಿಸೊಡಲಾಗುವುು. 


4 
ಕಾರ್ಯದರ್ಕಿ-! 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ 
ಕೇಂದ್ರ ಕಭೇರಿ, ಬೆಂಗಳೂರು. 


